ಕರ್ನಾಟಕ ವಿಧಾನ ಪರಿಷತು 


---3)-ಚುಕ್ಕೆ-ಗುರುತಿಲ್ಲದ 
2) ಸದಸ್ಯರ ಹೆಸರು 


ಪ್ರಶ್ನೆ ಸಂಖ್ಯೆ 


: 816(948) 
': ಶ್ರೀ ಲಕ್ಷಿ ಬಿನಾರಾಯಣ (ಅಣ್ಣಯ್ಯ) 


(ನಾಮನಿರ್ದೇಶನ ಹೊಂದಿದವರು) 


3) ಉತ್ತರಿಸಬೇಕಾಗಿದ್ದ ದಿನಾಂಕ 
4) ಉತ್ತರಿಸುವವರು 


1 30.11.2016 
4 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವರು 
_ ೨ 


ಮಹತ್ವದ ಯೋಜನೆಗಳಿಂದ 
ವಂಚಿತವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಕ್ರ R 
ಮ ಪ್ರಶ್ನೆ ಉತ್ತರ 
(ಅ) | ಅರಣ್ಯ ಇಲಾಖೆಯ ಕಾಮಗಾರಿಗಳು 
ಸಮರ್ಪಕವಾಗಿ ನಡೆಯದೇ ಇರುವುದರಿಂದ 
ಪದೇಶಗಳ N 
ಗ್ರಾಮೀಣ ಪ್ರದೇಶಗಳು. - ಅರಣ್ಯೀಕರಣದಂತಹ ಬಂದಿರುವುದಿಲ್ಲ. 


(ಈ) 


2014-15, 2015-16 ne 2016-17ನೇ 
ಸಾಲಿಗೆ ಅರಣ್ಯ ಇಲಾಖೆಗೆ ನಿಗಧಿಪಡಿಸಿದ, 
ಹಂಚಿಕೆಯಾದ ಹಾಗೂ 2016ರ ಸೆಪ್ಟೆಂಬರ್‌ 
ಅಂತ್ಯದವರೆಗೆ ಬಿಡುಗಡೆಯಾದ ಅನುದಾನದ 
ರ್ಷವಾರು ವಿವರಗಳನ್ನು ನೀಡುವುದು; 


(ಇ) 


. ಹಂಚಿಕೆಯಾದ 


ಮೇಲ್ಕಂಡ ಅವಧಿಯಲ್ಲಿ: 2016ರ ಸೆಪ್ಟೆಂಬರ್‌ 
ಅಂತ್ಯದವರೆಗೆ ಸಾಮಾಜಿಕ ಅರಣ್ಯ ಮತ್ತು 
ಪ್ರಾದೇಶಿಕ ಅರಣ್ಯ ವ್ಯಾಪ್ತಿಯ ವಿವಿಧ ಲೆಕ್ಕ 
ಶೀರ್ಷಿಕೆಗಳಡಿ ಜಿಲ್ಲಾವಾರು, ತಾಲ್ಲೂಕುವಾರು 
ಅನುದಾನ . ಜಿಲ್ಲಾವಾರು, 
ತಾಲ್ಲೂಕುವಾರು ಕೈಗೊಳ್ಳಲಾದ ಕಾಮಗಾರಿಗಳು, 
ಈ ಕಾಮಗಾರಿಗಳಿಗೆ" ಮಾಡಲಾದ ವೆಚ್ಚ 
ಜಿಲ್ಲಾವಾರು, ತಾಲ್ಲೂಕುವಾರು ವಿವರ ಹಾಗೂ 
ವಿವಿಧ ಯೋಜನೆಗಳಿಗೆ ಮಾಡಲಾದ ವೆಚ್ಚದ 
ತಾಲ್ಲೂಕುವಾರು ಸಮಗ್ರ ವಿವರಗಳನ್ನು 
ಕೊಡುವುದು? 


2014-15, 2015-16 ಹಾಗೂ 2016-17ನೇ ಸಾಲಿನಲ್ಲಿ 


ಸಾಮಾಜಿಕ ಆರಣ್ಯ ಮತ್ತು ಪ್ರಾದೇಶಿಕ ಅರಣ್ಯ 
ವ್ಯಾಪ್ತಿಯಲ್ಲಿ ವಿವಿಧ ಲೆಕ್ಕ ಶೀರ್ಷಿಕೆಗಳಡಿ 


ನಿಗದಿಪಡಿಸಿದ, ಬಿಡುಗಡೆಯಾದ ಮತ್ತು ವೆಚ್ಚ ಭರಿಸಿದ 
ಅನುದಾನದ' ಜಿಲ್ಲಾವಾರು ಮತ್ತು ತಾಲ್ಲೂಕುವಾರು 


ವಿವರಗಳನ್ನು ಸಿಡಿ ಮೂಲಕ ಅನುಬಂಧ 2 
4ರಲ್ಲಿ ವಿವರಿಸಿದೆ. 


ರಿಂದ 


ಸಂಖ್ಯೆ: ಅಪಜೀ 136 ಎಫ್‌ಟಿಎಸ್‌ 2016 


A 
(ಬಿ. ರಮಾನಾಥ ರೈ) 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


